ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ಶುದ್ದ ಕುಡಿಯುವ ನೀರಿನ ಘಟಿಕ ಕುರಿತು 
ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಠಳೀಯ ಸಂಸ್ಥೆಗಳ ಕ್ಲೇತು) - 


67 (174) ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಒ೦ದು ಕುಡಿಯುವ ಬೀರಿನ ಘಟಿಕ ಪ್ರಾರಂಭಿಸಲು ಎಷ್ಟು ಹಣ ನಿಗದಿಪಡಿಸಲಾಗಿದೆ; 


(ಆ) ಕರ್ನಾಟಿಕ ರಾಜ್ಯದಲ್ಲಿ "ಶುದ್ದ ಕುಡಿಯುವ ನೀರಿನ ಘಟಕಗಳ" ಸಂಖ್ಯೆ ಎಷ್ಟು; (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


(ಇ) ರಾಜ್ಯದಲ್ಲಿ ಕಾರ್ಯನಿರ್ವಹಿಸದೆ ಇರುವ ಶುದ್ದ ನೀರಿನ ಘಟಕಗಳ ಸಂಖ್ಯೆ ಎಷ್ಟು; 
ಉದ್ರಾಟಿನೆಗೊಂ೦ಡ ಕೆಲವೇ ದಿನಗಳಲ್ಲಿ ನಿಷ್ಟಿಯ ಆಗಿದ್ದರೂ ಸಹ ಇದುವರೆಗೂ ದುರಸ್ತಿ ಮಾಡದಿರಲು 
ಕಾರಣವೇನು; 


(ಈ) ಇಂತಹ ಘಟಕಗಳನ್ನು ಸ್ಥಾಪಿಸಿದ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳಲಾಗಿದೆಯೇ? 


